ಪ್ರೊ॥ ಎಲ್‌.ವ್ಹಿ. ಪಾಟೀಲ 


ಗದಗ ತಾಲೂಕು ಶಾಸನಗಳ ಲಿನಿಕಾರರು ಹಾಗೂ ರೂವಾರಿಗಳು 


ಕರ್ನಾಟಕದ ಶಾಸನಕವಿಗಳನ್ನು ರರಿತಂ 
ಆರ್‌, ನರಸಿಂಹಾಚಾರ್ಯರಂ, ಮೇವುಂಡಿ ಮಲ್ಲಾರಿ, 
ಶ್ರೀನಿವಾಸ ರಿಶ್ತಿ, ಎಂ.ಎಂ. ಕಲಬುರ್ಗಿ ಹಾಗೂ ಇತರ 
ವಿದ್ವಾಂಸರು ಬರೆದಿರುವರು. ಲಿಪಿಕಾರರನ್ನು ಮತ್ತು 
ರೂವಾರಿಗಳನ್ನು ಕುರಿತು ಬರೆಯುವಲ್ಲಿ ಕೊರತೆ ಎದ್ದು 
ಕಾಣುತ್ತದೆ. ಡಾ| ಎಂ. ಎಂ. ಕಲಬುರ್ಗಿ ಅವರು 
ತಮ್ಮ "ಶಾಸನ ವ್ಯಾಸಂಗ ಗ್ರಂಥದಲ್ಲಿ ಲಿಪಿಕಾರರನ್ನು 
ಹಾಗೂ ರೂವಾರಿಗಳನ್ನು ಗುರುತಿಸುವ ಕಾರ್ಯವನ್ನು 
ಮಾಡಿದ್ದಾರೆ. ಪ್ರಸ್ತುತ ಪ್ರಬಂಧವು ಗದಗ ತಾಲೂಕಿನ 
ಭೌಗೋಲಿಕ ವ್ಯಾಪ್ತಿಯ ಮಿತಿಯಲ್ಲಿದ್ದ ಶಾಸನಗಳ 
ಲಿಪಿಕಾರರು ಹಾಗೂ ರಣವಾರಿಗಳನ್ನು ಗುರುತಿಸುವ 
ಹೆಚ್ಚಿನ ಪ್ರಯತ್ನದ ಉದ್ದೇಶವನ್ನು ಹೊಂದಿದೆ. 


ಕುಂತಳದೇಶದಲ್ಲಿ ಬೆಳ್ವೊಲ್‌ನಾಡು ಪ್ರಸಿದ್ಧಿ 
ಯನ್ನು ಪಡೆದಿತ್ತು. ಬೆಳ್ವೊಲ್‌ನಾಡು ೩೦೦ ಗ್ರಾಮ 
ಗಳನ್ನು ಹೊಂದಿತ್ತು. ಗದಗಿನ ಸಮೀಪದಲ್ಲಿರಂವ 


ಸವಣಾವೇಶವಾಗಿತ್ತೆಂದು ತಿಳಿದುಬರುತ್ತದೆ. ಈ ನಾಡಿನಲ್ಲಿ 
ಕ್ರಿ.ಶ. ೭ ನೆಯ ಶತವಣನದಿಂದ ಶಾಸನಗಳನ್ನು 
ಬರೆಯಿಸಿದ ಉಲ್ಲೇಖಗಳು ದೊರೆಯುತ್ತವೆ. ಸಾವಿರಾರು 
ಶಾಸನಗಳು ಈ ನಾಡಿನಲ್ಲಿ ಬರೆಯಲ್ಪಟ್ಟಿವೆ. ಈ ಶಾಸನ 
ಗಳನ್ನು ಬರೆದ ಕವಿಗಳ, ಲಿಪಿಕಾರರ ಹಾಗೂ ರೂವಾರಿ 
ಗಳ ವಿಚಾರ ಸ್ಪಷ್ಟವಾಗಿ ತಿಳಿದುಬರುವುದಿಲ್ಲ. ಬಹಂ 
ಪಾಲು ಶಾಸನಗಳಲ್ಲಿ ಇವರು ತಮ್ಮ ಹೆಸರನ್ನೇ ಹೇಳಿ 
ಕೊಂಡಿಲ್ಲ. .ಹೇಳಿಕೊಂಡವರ ಸಂಖ್ಯೆ ತೀರ ವಿರಳ, 
ಕ್ರಿಶ. ೯ ನೆಯ ಶತವಕಾನದಿಂದ ಈಚೆಗೆ ಕವಿಗಳು, 
ಲಿಪಿಕಾರರು ಹಾಗೂ ರೂವಾರಿಗಳು ತವ್ಮ್ಮ ಹೆಸರಂ 
ಗಳನ್ನು ಹೇಳಿಕೊಳ್ಳಲು ಪ್ರಾರಂಭಿಸಿದ್ದು ಕಂಡುಬರು 
ತ್ತದೆ. 


ನಮಗೆ ದೊರೆತ ಲಿಪಿಕಾರರ ಪರಿಚಯವನ್ನು, 
ಅವರು ಬರೆದ ಶಾಸನದ ಗ್ರಾವಂದ ಹೆಸರು, ಕಾಲ 
ಹಾಗೂ ಲಿಪಿಕಾರರ ಹೆಸರನ್ನು ಅನುಕ್ರಮವಾಗಿ ಈ 
ಕೆಳಗೆ ಕೊಡಲಾಗಿದೆ. ಕ 


ಲಿಪಿಕಾರರ ಹೆಸರಂ 


*“ಅಣ್ಣೀಗೇರಿ' ಈ ನಾಡಿನ ರಾಜಧಾನಿಯಾಗಿತ್ತು. ಗದಗ 
ತಾಲೂಕು ಈ ಬೆಳ್ಳೊಲನಾಡಿನ ದಕ್ಷಿಣಭಾಗದಲ್ಲಿ 
ಶಾಸನವಿದ್ದ ಗ್ರಾಮದ ಹೆಸರು ಕಾಲ 
ಚಿಂಚಿಲಿ 
ಅಸಂಂಡಿ ” ೧೦ನೆಯ 
ಹಿರೇಹಂದಿಗೋಳ ಶಿ. ೧೦ನೆಯ 


1 South Indian Inscciptions, Vol, ೫1, 15 


2 bid., 34 
3 Ibid, 43 
ಇತಿಹಾಸ ದರ್ಶನ 


ಕ್ರಿ.ಶ. ೯ನೆಯ ಶತವಕಾನ 


ಪರಮೇಶ್ವರ ಭಟ್ಟ ರು? 
3 ಲೋಕಯ್ಯ 
” ದೇವಯ್ಯ3 


ನೀಲಗುಂದ 


ಗದಗ ಇ ೧೧ನೆಯ 
ಕೋಟುಮಚಗಿ ಹ ೧೧ನೆಯ 
ಹೊಂಬಳ ೫ ೧೧ನೆಯ 
ಕೋಟುಮಚಗಿ 4 ೧೨ನೆಯ 
ಚಿಕ್ಕಹಂದಿಗೋಳ ” ೧೨ನೆಯ 


ಕ್ರಿ.ಶ. ೧೦ನೆಯ ಶತಮಾನ 


ಕನ್ಮ್ನೋಜ* 
ಕಾಳಿದಾಸಿಮಯ್ಯ್‌ 
ಗೋವಿಂದಭಟ್ಟ* 
ಮಹಾದೇವಯ್ಯ? 
ಜೋಗಿಶೆಟ್ಟಿ8 
ಬಾಹುಬಲಿಪಂಡಿತದೇವ* 


೨೨ 


59 


59 


ಮೊದಮೊದಲು ಲಿಪಿಕಾರರು ತಮ್ಮನ್ನು ಕುರಿತು 
ಹೆಚ್ಚಿನ ವಿವರಗಳನ್ನು ಹೇಳದೆ ಕೇವಲ ತಮ್ಮ ಹೆಸರನ್ನು 
ವಾತ್ರ ಹೇಳಿರುವರು. ಕ್ರಿ. ಶ. ೧೦೮೨ ರ ಮತ್ತು 
೧೦೮೭ ರ ಕುರ್ತಕೋಟಿ ಗ್ರಾಮದ ಎರಡು ಶಾಸನಗಳನ್ನು 
ಬರೆದ ಕುಳಕರಣಿ ವಕಾಬಳಾರ್ಯ್ಯನು ತಾನು ಮಹಾಜನರ 
ಪಾದಪದ್ಮದ ಮಧುಕರನೆಂದು ಹಾಗೂ ಶಿವಭಕ್ತನೆಂದಂ 
ಹೇಳಿಕೊಳ್ಳುವುದರೊಂದಿಗೆ ತನ್ನ ಹಸ್ತಕೌಶಲ ಕುರಿತು 
ತಿಳಿಸಿದ್ದಾನೆ. ಮುತ್ತಿನಂತಹ ಸುಂದರವಾದ ಅಕ್ಷರ 
ಗಳನ್ನು ತಾನು ಬರೆಯುತ್ತಿದ್ದೆನೆಂದು ಚಿಕ್ಕಹಂದಿಗೋಳ 


ಶಾಸನದಲ್ಲಿ ಬಾಹುಬಲಿಯತಿನಾಥನೆಂಬ ಲಿಪಿಕಾರ ಹೇಳಿ 
ಕೊಂಡಿದ್ದಾನೆ.11 


ಲಿಪಿಕಾರರಂತೆ ರೂವಾರಿಗಳು ಸಹಾ ತಮ್ಮ 
ಹೆಸರನ್ನು ಹಾಗೂ ಇತರ ವಿವರಗಳನ್ನು ಹೇಳಿರುವದು 
ಅಪರೂಪ. ತಮ್ಮ ಹೆಸರನ್ನು ಮಾತ್ರ ಹೇಳಿಕೊಂಡ 
ರೂವಾರಿಗಳು ಕಂಡರಿಸಿದ ಶಾಸನ ಹುಟ್ಟಿದ ಊರಿನ 
ಹೆಸರಿನೊಂದಿಗೆ ಕಾಲ ಹಾಗೂ ರೂವಾರಿಗಳ ಹೆಸರನ್ನು 
ಇಲ್ಲಿ ಹೇಳಲಾಗಿದೆ : 


"`` ಶಾಸನವಿದ್ದ ಗ್ರಾಮದ ಹೆಸರು ಕಾಲ ರೂವಾರಿಯ ಹೆಸರು 
ಅಸುಂಡಿ ಕ್ರಿ.ಶ ೯ ೨೫ ಬೆಸಗಯ್ದ ನಾಸಿಂಗ!2 
ಕೋಟುಮಚಗಿ ೫ ೧೦೧೨ ಜಾವೋಜಂ ಕಂಡರಿಸಿದ!3 
ಲಕ್ಕುಂಡಿ ™ Qo ರೂವಾರಿ ಕೇತೋಜನಬೆಸ4 
ಹೊಸೂರು ರ ೧೧೪೭ ಬಮ್ಮೋಜನ ಕಂಡರಣಿ!5 
ಚಿಂಚಲಿ | ? ಇನ್ನ ಗೋಟೆಯ ಬೆಸಂ'$ 

4 Epigraphia Indica, Vol. IV, p. 204 
5 SIL, XL,48 

6 ೫1, XX, p. 66 

7 SIL, Xl, 84 

8 EI, XX,p. 64 


‘9 SIL, XV, 128 
Ibid., XL, 127 & 133 
Ibid., XV, 128 
Ibid., X1, 34 

೫1, XX, p. 66 
51., XV, 533 

Ibid., 36 

7014, XL, 15 


೩೮ 


ಇತಿಹಾಸ ದರ್ಶನ 


ಈ ಮೇಲೆ ಉಲ್ಲೇಖಿಸಿದ ರೂವಾರಿಗಳು ಶಾಸನ 
ಹುಟ್ಟಿದ ಊರಿನವರೇ ಮ ಇಲ್ಲವೆ ಪರ 
' ಊರಿನವ ವರಾಗಿರಬಹುದು. ಸ್ಪಷ್ಟವಾಗಿ ಹೇಳಲು 
ಸಾಧ್ಯವಾಗುವುದಿಲ್ಲ. ಈ ಮುಂದೆ ಉಲ್ಲೇಖಿಸಿರುವ 


ಶಾಸನಎದ್ದ ಗ್ರಾಮದ ಹೆಸರು ಕಾಲ 
ಎರ್ತಕೋಟಿ ಕ್ರಿ.ಶ... ೧೦೧೦ 
ಹೊಂಬಳ ತ ೧೦೪೯ 
ಮುಳಗುಂದ lig ೧೦೬೨ 
ಚಿಕ್ಕಹಂದಿಗೋಳ ಔ ೧೦೯೯ 
ಎಲಿಶಿರೂರು 4 ೧೧೩೩ 
ಚಿಕ್ಕಹಂದಿಗೋಳ ” ೧೧೭೪ 


ರೂವಾರಿಗಳು ತಮ್ಮ ಗ್ರಾಮದ ಹೆಸರನ್ನು ಹೇಳಿಕೊಂಡಿ 
ದ್ದಾರೆ ಹಾಗೂ ತಮ್ಮ ತಂದೆ, ಗುರುಗಳ ಹೆಸರನ್ನು 
ಸಹಾ ತಿಳಿಸಿದ್ದಾರೆ: 


ರೂವಾರಿ ಕುರಿತು. 


ಮಂಟೂರಾಯೋಜನ ಬೆಸ!? 

ಸೂಣ್ಣಿಯ ಸೇವೋಜನ ಕಣ್ಣರಣೆ18 
“ಪುರಿಕರನಗರದ ಬಮ್ಮ ೦ 'ಸರಸ್ವ ತಿಗಣದ 
ದಾಸಿ ಕಣ್ಣ....ನಿರುತ "ಯತ್ತಿ. ಸಟಂ 
ಖಂಡರಿಸಿದಂ ನಾಗವರ್ಮನ ಚ್ಛಾತ್ರಂ”19 
“ಕುನ್ನುರಗೆಯ ಸಿಣ್ಣೋಜನ ಪುತ್ರಂ 
ರೂವಾರಿ ಕೇತೋಜಂ ಬೆಸಗೆಯ್ದಂ....”20 
“ಹೊಸುವುರ ಮೊಾರಕೇಶ ರ ದೇವರ 
ಓಜನ ಮಗ ಗ ಪುತ್ರ ಗಣ 
ಪೋಜನ ಬರೆಪಲ್ಲಿ. 

“ನರೆಯಂಗಲ್ಲ ಊತ ಮಗ ಬಡಗಿ 
ಬಮೊ ಜನ ಕಂಡರಣೆ,,”22 


ಹಾಟಾಲಾಾಗ)ಾ /)ಣಗಾಗಾಗ5ಾದಾರಾರನಾಗಾಗಗಾಗರಾನ ಅ ಜಾಜ್‌] 


ಈ ಮೇಲೆ ಹೇಳಿದ ರೂವಾರಿಗಳೆಲ್ಲರೂ ತಮ್ಮ 
ಕಾಲದಲ್ಲಿ ಪ್ರಸಿದ್ಧರಾದ ಶಿಲ್ಪಿಗಳಾಗಿದ್ದಿರಬಹುದು. 
ಅಂತಲೇ ಇವರನ್ನು ಶಂಸನ ಸಿದ್ಧವಾಗಬೇಕಾದ ಊರಿಗೆ 
ಕರೆಯಿಸಿ ಈ ರೂವಾರಿಗಳಿಂದ ಶಾಸನ ಕಂಡರಣೆ ಕೆಲಸ 
ವನ್ನು ಮಾಡಿಸಿದ್ದಾರೆಂದೆನಿಸುತ್ತದೆ. ಈ ರೂವಾರಿಗಳು 
ಅಕ್ಷರಗಳನ್ನು ಕಂಡರಿಸುವಲ್ಲಿ ವಿಶೇಷ ಹಸ್ತಕೌಶಲ ಮತ್ತು 
ಶಾಸನ ಫಲಕದ ` ಶಿಲ್ಪವನ್ನು ಸುಂದರವಾಗಿ ಕೆತ್ತನೆ 
ಮಾಡುವ. ನೈಪುಣ್ಯತೆಯನ್ನು ಹೊಂದಿದವರಾಗಿದ್ದಿರ 
ಬಹುದಾಗಿದೆ. 


ಕ್ರಿಸ್ತಶಕ ೧೦೦೨ ರ ಗದಗ ಶಾಸನವೊಂದನ್ನು 


17 Ibid., 127 

18 Ibid., 84 

19 Ibid., 97 

20 Ibid., 147 

21 Ibid., 50 

22 Karnataka Inscriptions, Vol. V, 38 
23 SI., 2೭1, 48 


ಇತಿಹಾಸ ದರ್ಶನ 


ಕಂಡರಿಸಿದ ಸೈವೋಜನೆಂಬುವನು ತನ್ನನ್ನು ರೂವಾರಿ 
ಬೈರವನೆಂದು ಕರೆದುಕೊಂಡಿದ್ದಾನೆ. ಈ ರೂವಾರಿ 
ಬೈ ರವ ಶಿಳಾಕಂಸ ವಿದ್ಯ ಯನ್ನು ಬಲ್ಲವ 
ನಾಗಿದ್ದ. 


ಕ್ರಿಸ್ತಶಕ ೧೦೮೨೮ ಕಂರ್ತಕೋಟಿ ಗ್ರಾಮದ 
ಶಾಸನವನ್ನು ಕಂಡರಿಸಿದ “ಆಯ್ಯಣ' ಎಂಬ ರೂವಾರಿ 
ತಾನು ಮರದ, ಇಟ್ಟಿಗೆಯ, ದಂತದ, ಚಿತ್ರದ ಕಲೆ 
ಗಳಲ್ಲಿ ಚತುರನಾಗಿದ್ದನೆಂದು ಮತ್ತು ಕವಕ್ಕಾ ಒರವಿಜ್ಞ್ಲಾನ 
ದಲ್ಲಿ ವಿಶ್ವಕರ್ಮನೆಂದು ಪ್ರಸಿದ್ಧಿ ಯನ್ನು ಹೊಂದಿದ 
ನೆಂದು ಹೇಳಿಕೊಂಡಿದ್ದ ನೆ ಈ ಜೂಪಾರಿ ಶಾಸ ಸನವನ್ನು 


೩೯ 


ಶಾಸ್ತ್ರಯಂಕ್ವವಾಗಿ  ಶಾಸನಫಲಕವನ್ನು ಬೆಸಗೆಯ್ದ 
ನೆಂದು ಹೇಳಿದ್ದನ್ನು ಗಮನಿಸಿದರೆ, ಶಾಸನ ಕಂಡ 


ರಣೆಯು ಒಂದು ಕಲೆಯಕಾಗಿ ಪರಿಣವಿಂಸಿತ್ತೆಂದಂ ತಿಳಿದಂ 
ಬರುತ್ತದೆ. *ಗುಣಪಾ,.....ರ್ಯ ಪ್ರಣೀತಶಾಸ್ತ್ರ 
ಎಂಬ ಗ್ರಂಥವೊಂದಂ ಶಿಲ್ಪಶಾಸ್ತ್ರಕ್ಕೆ ಸಂಬಂಧಿಸಿದ್ದಿರ 
ಬಹುದೆಂದು “ಕುರುವತ್ತಿ” ಶಾಸನದಲ್ಲಿ ಉಲ್ಲೇಖವಾದ 
ಸಂಗತಿಯನ್ನು ಸ್ಮರಿಸಬಹುದಾಗಿದೆ. *ಅಯ್ಕಣ' 
ಎಂಬ ರೂವಾರಿ ಶಾಸನ ಕಂಡರಣೆ ವಕಾಡಿದ ಕಾಲ 
ಹಾಗೂ “ಕುರುವತ್ತಿ? ಶಾಸನದ ಕಾಲ ಎರಡು ದಶಕಗಳ 
ಅಂತರವನ್ನು ಹೊಂದಿದೆ. “ಕುರುವತ್ತಿ? ಶಾಸನದ ಕಾಲ 
ಕ್ರಿಶ. ೧೦೯೯. ಈ ಶಾಸನದಲ್ಲಿ ಉಲ್ಲೇಖವಾದ 
ಶಿಲ್ಪಶಾಸ್ತ್ರಕ್ಕೆ ಸಂಬಂಧಿಸಿದ ಶಾಸ್ತ್ರಗ್ರಂಥ ಕ್ರಿ.ಶ. 
೧೦೮೨ ರ "ಅಯ್ಕಣ' ಕಾಲದಲ್ಲಿ ಪ್ರಚಲಿತದಲ್ಲಿ ಇದ್ದಿರ 
ಬಹುದಾಗಿದೆ. 


ಜಿನ್ನೂರಿನ ವೀರಗಲ್ಲಿನ ಬರಹವನ್ನು ಸವಣಬಲ್ಲಗೆ 
` ದೇವನ ಮಗನಾದ ನಾಯ್ತಿವರ್ಮೋಜ ರೂವಾರಿ2 
ಕಂಡರಿಸಿದ್ದಿ, ಈ ರೂವಾರಿಯೇ ವೀರಗಲ್ಲಿನ ಶಿಲ್ಪ 
ವನ್ನೂ ಸಿದ್ಧಗೊಳಿಸಿರಬಹುದಂ. 


24 Ibid., 127 
25 Ibid., IX, 165 
26 Ibid., XL, 81 


೪೦ 


"ಧಾರವಾಡ ಜಿಲ್ಲೆಯ ಶಾಸನಸೂಚಿ' ಪ್ರಕಾರ 
ಗದಗ ತಾಲೂಕಿನ ೩೨ ಗ್ರಾಮಗಳಲ್ಲಿಯ ೨೧೧ ಶಾಸನ. 
ಗಳನ್ನು ಈ ವರೆಗೆ ಪ್ರಕಟಿಸಿದ ಸಂಗತಿ ವ್ಯಕ್ತವಾಗುತ್ತದೆಃ 
ಇಷ್ಟು ಶಾಸನಗಳಲ್ಲಿ ಕೇವಲ ಬೆರಳು ಮೇಲೆ ಎಣೆಸು 
ವಷ್ಟು ಲಿಪಿಕಾರರು ಹಾಗೂ ರೂವಾರಿಗಳು ತಮ್ಮ 
ವಿಷಯ ಕುರಿತು ಉಲ್ಲೇಖಿಸಿದ್ದಾರೆ. ಕವಿಗಳನ್ನೊಳ 
ಗೊಂಡು ಲಿಪಿಕಾರರು ಹಾಗೂ ರೂವಾರಿಗಳು 
ನಿರಹಂಕಾರಭಾವದಿಂದ ತಮ್ಮ ಹೆಸರನ್ನು ಹೇಳದೇ ಇರಂ 
ವುದಂ ಕಂಡುಬರುತ್ತದೆ. ಉಲ್ಲೇಖಗೊಂಡ ಲಿಪಿ 
ಕಾರರ ಹಾಗೂ ರೂವಾರಿಗಳ ಸಂಗತಿ ಒಂದೆಡೆ ಬರು 
ವುದು ಅವಶ್ಯವಿದೆ. ಸಮಗ್ರ ಕರ್ನಾಟಕ ಶಾಸನಗಳನ್ನು 
ಪರಿಶೀಲಿಸಿ, ಪರಿಶೋಧಿಸಿ ಲಿಪಿಕಾರರ ಹಾಗೂ 
ರೂವಾರಿಗಳ ಅಧ್ಯಯನ ಆಗಬೇಕಾಗಿದೆ. ಶಾಸನಕವಿ 
ಗಳ ಚರಿತ್ರೆಯಲ್ಲಿ ಲಿಷಿಕಾರರು ಹಾಗೂ ರೂವಾರಿಗಳ 
ವಿಷಯಕ್ಕೆ ಸೂಕ್ತ ಪ್ರಾಶಸ್ತ್ಯವನ್ನು ಕೊಡಬೇಕು. ಆಗ 
ವಠಾತ್ರ ಶಾಸನಕವಿಗಳ ಚರಿತ್ರೆ ಸಮಗ್ರವಾಗಲು ಪೂರಕ 
ವಾಗುತ್ತದೆ. 


ಇತಿಹಾಸ ದರ್ಶನ 


